ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರಶ್ನೆ ಸ೦ಖ್ಯೆ: 660 (610) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌)(ಸ್ನಳೀಯ ಸಂಸ್ಥೆಗಳ ಕೇತು 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮೂಲ ಸೌಲಭ್ಯ ಅಭಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 


ವಿಷಯ: 


ನಾಗನಹಳ್ಳಿ ರೈಲ್ವೆ ಟರ್ನ್ಮಿನಲ್‌ ಕಾಮಗಾರಿ ಬಗ್ಗೆ 


(ಅ) ನಾಗನಹಳ್ಳಿ ರೈಲ್ವೆ ಟರ್ಮಿನಲ್‌ ಕಾಮಗಾರಿಯ ಉದ್ರಾಟಿನೆ ಯಾವಾಗ ನಡೆಯಿತು; ಈ 
ಯೋಜನೆಗೆ ಅಗತ್ಯವಾದ ಭೂಮಿ ಎಷ್ಟು; ಹಾಗೂ ಭೂಮಿಯ ಸ್ವಾಧೀನಕ್ಕೆ ಇದುವರೆಗೆ ರಾಜ್ಯ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಆ) ಈ ಯೋಜನೆಗೆ ಕೇಂದ್ರದಿಂದ ಬಿಡುಗಡೆಯಾಗಿರುವ ಅನುದಾನ ಎಷ್ಟು; ರಾಜ್ಯ ಸರ್ಕಾರ 
ಮ್ಯಾಚಿಂಗ್‌ ಗ್ರಾಂಟ್‌ ನೀಡಬೇಕಾಗಿದೆಯೇ; ಮ್ಯಾಚಿಂಗ್‌ ಗ್ರಾಂಟ್‌ ನೀಡಬೇಕಾಗಿದ್ದಲ್ಲಿ ಅದನ್ನು 
ನೀಡಲು ಹಾಗೂ ಭೂಸ್ವಾಧೀನ ಪಡಿಸಿಕೊಂಡು ಈ ಕಾಮಗಾರಿಯನ್ನು ಬೇಗ ಪ್ರಾರಂಭಿಸಿ 
ಮುಕ್ತಾಯವಾಗಲು ಜರುಗಿಸಲಿರುವ ಕ್ರಮಗಳೇನು? 


